ಮಕ್ಕಳಿಗೆ ಜವಾಬ್ದಾರಿಯನ್ನು ವಹಿಸುವುದು 


ಅನಿಲ್‌ ಎಸ್‌. ಅಂಗಡಿಕ 


ನಮ್ಮ ಹೆಚ್ಚನ ಶೈಕ್ಷಣಿಕ ಗುರಿಗಳು ಅಥವಾ ಪಠ್ಯಕ್ರಮದ 
ಮಾರ್ಗಸೂಚಿಗಳು, ಶಿಕ್ಷಣದ ಮೂಲಕ ವ್ಯಕ್ತಿಗಳ ತಾರ್ಕಿಕ 
ಚಿಂತನೆಯ ಬೆಳವಣಿಗೆಯತ್ತ ಬೆರಳು ತೋರಿಸುತ್ತವೆ. ಈ ಕುರಿತ 
ಜವಾಬ್ದಾರಿಯು ದೊಡ್ಡ ಮಟ್ಟದಲ್ಲ ಶಾಲೆಗಳು ಮತ್ತು ಸಂಬಂಧಿಸಿದ 
ಎಲ್ಲಾ ಪಾಲುದಾರರ ಹೆಗಲ ಮೇಲದೆ ಎನ್ನುವುದು ಸ್ಪಷ್ಟ. ಈಗಾಗಲೇ 
ಬಹುತೇಕ ಶಿಕ್ಷಕರ ಅನುಭವಕ್ಕೆ ಬಂದಂತೆ, ಈ ಕಲ್ಪನೆಯನ್ನು 
ಕಾರ್ಯರೂಪಕ್ಕೆ ತರುವುದು ಅಷ್ಟು ಸುಲಭವಲ್ಲ. ಮಕ್ಕಳ 
ಚಿಂತನೆಗಳನ್ನು ರೂಪಿಸುವ ಹಲವು ವಿಧಾನಗಳನ್ನು ಕಲ್ತಸುವಲ್ಲ 
ಶಿಕ್ಷಕರ ಪಾತ್ರ ದೊಡ್ಡದು ಎಂಬುದನ್ನು ಬಹುತೇಕ ನಾವೆಲ್ಲ 
ಒಪ್ಪಿಕೊಳ್ಳುತ್ತೇವೆ. ಆರೈಕೆ ಒದಗಿಸುವವರು ಮತ್ತು 
ಸಮಾನಮನಸಸ್ಥರು ಸಹ ನಿರ್ಣಾಯಕ ಪಾತ್ರವನ್ನು ವಹಿಸಿದರೂ. 
ಅವರ ಜೊತೆಗಿನ ನಿರಂತರ ಸಂವಾದದ ಮೂಲಕ ಶಿಕ್ಷಕರು ಹೆಚ್ಚಿನ 
ಪ್ರಭಾವ ಜೀರುತ್ತಾರೆ. ಸಾಮಾನ್ಯವಾಗಿ ಶಾಲೆಗಳು ಸಮದ್ರ 
ಯೋಜನೆಯನ್ನು ಹೊಂದಿರುತ್ತವೆ ಹಾಗು ಇದನ್ನು ಕಾರ್ಯರೂಪಕ್ಕೆ 
ತರಲು ವಿವಿಧ ಪ್ರಕ್ರಿಯೆಗಳು ಮತ್ತು ಕಾರ್ಯಕ್ರಮಗಳನ್ನು 
ನಡೆಸುತ್ತವೆ. 


ಯಾದಗಿರಿಯ ಅಜೀಂ ಪ್ರೇಮ್‌ಜ ಶಾಲೆಯಲ್ಲ. ನನ್ನು 
ಅಭಪ್ರಾಯದಲ್ಪ್ಲ. ವಿವಿಧ ಇತರ ವಿಧಾನಗಳು ಬೆಂಬಅಸಿದ ಒಂದು 
ವಿಧಾನವನ್ನು ಪ್ರಯತ್ನಿಸಿದೆವು. ನಾವು ಮಕ್ಕಳಗೆ ಮುಕ್ತ ಮತ್ತು 
ಜಭೀತಿರಹಿತ ಪರಿಸರವನ್ನು ಕಲ್ಪಸಿದಾಗ, ಅವರ ಜೊತೆಗೆ ಉತ್ತಮ 
ಸಂಬಂಧ ರೂಪಿಸುವುದು: ಮುಕ್ತವಾಗಿ ಮತ್ತು ದೃಢವಾಗಿ ತಮ್ಮನ್ನು 
ತಾವು ಅಭವ್ಯಕ್ತಿಗೊಳಸುವ ಹಾಗು ತರಗತಿಯಲ್ಲ ತಮಗೆ 
ಅರ್ಥವಾಗದ ವಿಷಯಗಳ ಕುರಿತು ಪ್ರಶ್ನೆಗಳನ್ನು ಕೇಳುವ ಮೂಲಕ 
ವಿದ್ಯಾರ್ಥಿಗಳು ಆತ್ಕವಿಶ್ವಾಸಗಳಸುವುದು - ಮುಂತಾದ 
ಪ್ರಯೋಜನಗಳು ಉಂಟಾದವು. ಆದರೆ ಕ್ರಮೇಣ ಮಕ್ಷಳ 
ವರ್ತನೆಯ ನಿರ್ವಹಣಿಯಲ್ಲ ವಾವು ಸವಾಲುಗಳನ್ನು 
ಎದುರಿಸಖೇಕಾಲಯುತು. ಕೆಲಪೊಂದು ಸಂದರ್ಭಗಳಕಲ್ಲ ಮಕ್ಷಳು 
ತಮ್ಮ ಸಮಾನಮನಸ್ನರು ಅಥವಾ ಅವರ ಕೆಲಸವನ್ನು 
ಗೌರವಿಸುತ್ತಿರಅಲ್ಲ. ಪೋಷಕರಿಗೆ ಸರಿಯಾಗಿ ಪ್ರತಿಕ್ರಿಯುಸದೆ 
ಇರುವುದು, ತರಗತಿಯ ಕೆಲಸವನ್ನು ಪೂರ್ಣಗೊಳಸದೆ ಇರುವುದು, 
ತರಗತಿ ಅಥವಾ ಬೆಳಗ್ಗಿನ ಸಭೆಯ ವೇಳೆ ತೊಂದರೆ ಉಂಟು 
ಮಾಡುವುದು. ಶಾಲೆಯ ಕಾರ್ಯಕ್ರಮಗಕಲ್ಪ್ಲ ಭಾಗವಹಿಸಲು ಆಸಕ್ತಿ 
ತೋರದೆ ಇರುವುದು ಅಥವಾ ಇತರರಿಗೆ ಸಹಕಾರ ನೀಡದೆ 
ಇರುವುದು - ಮುಂತಾದ ಸವಾಲುಗಳು ಉಂಬಾದವು. ಈ 
ಸವಾಲುಗಳ ಕುರಿತು ನಮ್ಮ ನಡುವೆಯೇ ಚರ್ಚೆ ನಡೆಸಿ, ಇತರ 
ಶಾಲೆಗಳ ಅವಲೋಕನ ಮತ್ತು ಪರಿಣತಿಯ ಮೂಲಕ. 
ಚಾಲ್ರಯಲ್ಲರುವ ಸಂವಾದದ ವಿಧಾನವನ್ನು ವೃದ್ಧಿಸಲು ಮತ್ತು 
ಸುಧಾರಿಸಲು ಪ್ರಾರಂಭಿಸಿದೆವು. ಮಕ್ಷಳ ಜೊತೆ ಪ್ರತ್ಯೇಕವಾಗಿ, ಅವರ 
ಪೋಷಕರ ಜೊತೆ, ಸಮಾನಮನಸ್ಥರ ಜೊತೆ, ಕೆಲವೊಮ್ಮೆ 
ಗುಂಪಿನಲ್ಲ ವಿವಿಧ ವಿಧಾನಗಳನ್ನು ಅನ್ಹೇಷಿಸಲಾಲತು. ಕೆಲ 
ಹಂತದವರೆಗೆ ಇವು ಸಹಕಾರಿ ಎನಿಸಿದವು. ಆದರೆ, ತರಗತಿಗಳಲ್ಪ. 
ಸಭೆ ಅಥವಾ ಕಾರ್ಯಕ್ರಮಗಕಲ್ಲ ಇವುಗಳಗೆ ಒಂದಷ್ಟು ಸಮಯ 
ಖೇಕಾಲುತು. ಅಲ್ಲದೆ ಮಕ್ಷಳು ಈ ಸಂವಾದವನ್ನು ಲಘುವಾಗಿ 


ಇ 
5 
[C 


ಪರಿಗಣಿಸಿದಾಗ, ಮಕ್ಕಳಲ್ಲ ತರಗತಿಯ ಶಿಸ್ತನ್ನು 
ಜಾರಿಗೊಳಆಸುವುದು. ಅಂತಹ ಮಕ್ಷಳ ಮೇಲೆ ನಿರಂತರ ಫಾಲೋ- 
ಅಪ್‌ ಮಾಡುವುದು - ಹೀಗೆ ಇನ್ನೂ ಕೆಲವು ಕ್ರಮಗಳನ್ನು 
ತೆಗೆದುಕೊಳ್ಳಲಾಯಿತು. ಮಕ್ಕಳ ಪ್ರತಿಕ್ರಿಯೆ ಮತ್ತು ಶಿಕ್ಷೆಯ (ಇದನ್ನು 
ಇವರು ತಮ್ಮ ಮನೆಯಲ್ತ ಹೆಚ್ಚನದಾಗಿ ಅನುಸರಿಸುತ್ತಾರೆ) ಮೂಲಕ 
ಮಕ್ಕಳ ವರ್ತನೆಯನ್ನು ಸರಿಪಡಿಸಲು ಕಷ್ಟಪಡುತ್ತಿರುವ ಪೋಷಕರ 
ಪ್ರತಿಕ್ರಿಯೆ ಹಾಗು ತರಗತಿ ಮತ್ತು ಇತರ ಶಾಲಾ ಅಭ್ಯಾಸಗಳ ವೇಳೆ 
ಅಮೂಲ್ಯ ಸಮಯವನ್ನು ಕಳೆದುಕೊಂಡ ನಮ್ಯ ಅನುಭವವನ್ನು 
ಆಧರಿಸಿ, ನಮ್ಮ ಸಮಯವನ್ನು ಉಳಸಚಬೇಕಾದರೆ ಸಂವಾದದ 
ಜೊತೆಗೆ, ಮಕ್ಕಳನ್ನು ಇನ್ನೂ ಹೆಚ್ಚು ಜವಾಬ್ದಾರರನ್ನಾಗಿಸಲು ಹಾಗು 
ಅದಕ್ಕೂ ಮಿಗಿಲಾಗಿ ಅವರಲ್ಲ ಜವಾಬ್ದಾರಿಯ ಪ್ರಜ್ಞೆಯನ್ನು 
ಮೂಡಿಸಲು ಇನ್ನೂ ಏನಾದರೂ ಮಾಡಬೇಕು ಎಂದು ನಾವು 


ಭಾವಿಸಿದೆವು. 


ಕೆಲ ಇತರ ಶಾಲೆಗಳು ಪ್ರಜಾತಾಂತ್ರಿಕ ಪ್ರಕ್ರಿಯೆಯ ಮೂಲಕ ಈ 
ಸವಾಲುಗಳಗೆ ಉತ್ತರ ಕಂಡುಕೊಂಡಿರುವುದು ನಮ್ಮಲ್ಲ ಕೆಲ 
ಆಲೋಚನೆಗಳನ್ನು ಉಂಟು ಮಾಡಿದವು. ಯಶಸ್ವಿಯಾಗಿ 
ಚುನಾವಣೆಗಳನ್ನು ನಡೆಸಿ ಎಲ್ಲಾ ತರಗತಿಗಳಂದ ಪ್ರತಿನಿಧಿಗಳನ್ನು 
ಆರಿಸುವುದು ಮತ್ತು ಚುನಾಯಿತ ಸಮಿತಿಯ ಸಭೆಗಳ ಮೂಲಕ 
ಶಾಸನಸಭೌಗಳನ್ನು ರೂಪಿಸುವುದು. ಶಾಲೆಯ ದಿನಚರಿ, 
ಸವಾಲುಗಳು (ಹೆಚ್ಚಿನದಾಗಿ ವರ್ತನೆಗೆ ಸಂಬಂಧಿಸಿದ ವಿಷಯಗಳು) 
ಮುಂತಾದವುಗಳನ್ನು ಸಮಿತಿಯು ಚರ್ಜಿಸಬಹುದು. ಶಾಲೆಯಲ್ಲ 
ಅಭ್ಯಾಸಗಳು ಮತ್ತು ಶಿಸ್ತನ್ನು ಜಾರಿಗೊಆಸುವ ಜವಾಬ್ದಾರಿಯುತ 
ಪಾತ್ರವನ್ನು ವಹಿಸಲು ಮಕ್ಕಳಗೆ ಅನುವು ಮಾಡಿಕೊಡುವುದು 
ಉತ್ತಮವಾದ ಅಭ್ಯಾಸವಾಗಿದೆ ಹಾಗು ಇದನ್ನು ಬಳಸಿ ಅನೇಕ 
ಶಾಲೆಗಳು ಮಕ್ಕಳಲ್ಲ ಪ್ರಜಾತಾಂತ್ರಿಕ ಮೌಲ್ಯಗಳನ್ನು ಜತ್ತುವಲ್ಲ 
ಯಶಸ್ವಿಯಾಗುತ್ತಿತ್ತು. ಶಾಲಾ ಆಡಳತದ ಈ ಮಾದರಿಯು ಅನೇಕ 
ಅನುಕೂಲತೆಗಳನ್ನು ಹೊಂದಿದೆ. ಈ ಮಾದರಿಯನ್ನು ಅನುಸರಿಸಿ 
ಅನೇಕ ವಿಚಾರಗಳನ್ನು ಯಶಸ್ವಿಯಾಗಿ ಬಗೆಹರಿಸುವ ಬಗ್ಗೆ ವಾವು 
ಚರ್ಚಿಸಲು ಪ್ರಾರಂಭಸಿದೆವು. ಹೇಗೆ ಶಾಲೆಯ ಪ್ರತಿ ವ್ಯಕ್ತಿಯೂ 
ದಿನನಿತ್ಯದ ಶಾಲಾ ಕಾರ್ಯಕ್ರಮಗಳಕಲ್ಲ ಪಾಲ್ಗೊಳ್ಳುವಂತೆ 
ಮಾಡುವುದು ಹೇಗೆನ್ನುವುದು ಮೊದಲ ಪ್ರಮುಖ ಗುರಿ. ಚುನಾವಣಾ 
ವಿಧಾನಕ್ಕಿಂತಲೂ ಇದು ಹೆಚ್ಚು ಪರಿಣಾಮಕಾರಿಯಾಗಿ ಕಂಡು- 
ಬಂದಿತು. ಏಕೆಂದರೆ, ಚುನಾವಣಾ ವಿಧಾನದಲ್ಲ. ಮತ ಚಲಾಯುಸಿ 
ಪ್ರತಿನಿಧಿಗಳನ್ನು ಆರಿಸಿದ ನಂತರ ಉಳದವರು ಹೆಚ್ಚಿನ ಮಲ್ಣಗೆ 
ನಿಷ್ಟಿಯರಾಗಿ ಬಡುತ್ತಾರೆ. 


ಪ್ರಜಾಪ್ರಭುತ್ವ ಒಂದು ಜೀವನ ಮಾರ್ಗವಾಗಿದ್ದು, ಮನುಷ್ಯರಲ್ಲಿ. 
ಇತರರ ಜೊತೆಗಿನ ಕೆಲಸಕಾರ್ಯಗಳಕಲ್ಪ್ಲ. ಮಾನವ ಸ್ಷಭಾವದ 
ಮೇೇಅನ ನಂಜಬಕೆಂಯ ಮೂಲಕ ಒಂದು ಅನುಭವವು 
ರೂಪುಗೊಳ್ಳುತ್ತದೆ. ಇದು ಜನರಿಂದ ಪರಿಶ್ರಮವನ್ನು ಬಯಸುವ 
ಒಂದು ನೈತಿಕ ಮಾದರಿಯಾಗಿದೆ. ಇದು ನಮ್ಮಿಂದ ಹೊರಗಿರುವ 
ಒಂದು ಸಾಂಸ್ಥಿಕ ಪರಿಕಲ್ಲನೆಯಲ್ಲ. ಪ್ರಜಾಪ್ರಭುತ್ತದ ಕಾರ್ಯವು 
ನಿರಂತರವಾದುದಾಗಿದ್ದು, ಎಲ್ಲರೂ ಹಂಚಿಕೊಳ್ಳುವ ಮತ್ತು ಎಲ್ಲರೂ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟಿ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


ತಮ್ಯ ಕೊಡುಗೆ ನೀಡುವಂಥ ಮುಕ್ತವಾದ ಸೃಷ್ಟಿ ಮತ್ತು ಹೆಚ್ಚು 
ಮಾನವೀಯ ಅನುಭವವಾಗಿದೆ (ಜಾನ್‌ ಡ್ಯೂವಿ, ಕಿಯೇಟವ್‌ 
ಡೆಮಾಕ್ರಮಿಸಿ) 


ಇದನ್ನು ಸಾಧಿಸುವುದಕ್ಕಾಗಿ ವಾವು ಶಾಲಾ ಕಾರ್ಯನಿರ್ವಹಣಿಯ 
ಎಲ್ಲಾ ಕ್ಷೇತ್ರಗಳನ್ನು ಒಳಗೊಂಡು, ಶಾಲೆಯ ಪ್ರತಿ ಸದಸ್ಯನನ್ನು 
ಪ್ರತಿನಿಧಿಸುವ ಸಮಿತಿಗಳನ್ನು ರೂಪಿಸಲು ನಿರ್ಧರಿಸಿದೆವು. ಸಂತಸದ 
ವಿಚಾರಪೇನೆಂದರೆ, ಸುಮಾರು ಆರು ವರ್ಷಗಳ ಹಿಂದೆ ನಾವು 
ಇದನ್ನು ರೂಪಿಸಿದಾಗ, ಪ್ರತಿ ಮಗು ಮತ್ತು ಶಿಕ್ಷಕ ಯಾವುದಾದರೂ 
ಒಂದು ಸಮಿತಿಯ ಭಾಗ ಎನಿಸುವಂತೆ ಪ್ರತಿ ಸಮಿತಿಯು ಪ್ರತಿ 
ತರಗತಿಯಿಂದ ಪ್ರತಿನಿಧಿಗಳನ್ನು ಹೊಂದಿತ್ತು. ಶಾಲಾ ಪ್ರಕ್ರಿಯೆಗಳ 
ಪರಿಣಾಮಕಾರಿ ಕಾರ್ಯನಿರ್ವಹಣಿ ಮತ್ತು ಎಲ್ಲರೂ ಪಾಲಸ- 
ಬೇಕಾದ ನಿಯಮಗಳನ್ನು ರೂಪಿಸುವ ಸಲುವಾಗಿ ಚರ್ಚೆ ನಡೆಸಲು, 
ಸದಸ್ಯರ ಪಾತ್ರ ಮತ್ತು ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಳ್ಳಲು 
ಈ ಸಮಿತಿಗಳು ಪ್ರತಿ ವಾರ ಸಭೆ ಸೇರಿದವು. ಶಿಕ್ಷಕರು ಸಹ ಈ 
ಸಮಿತಿಯಲ್ಪದ್ದರು. ಆದರೆ ಇವರು ಚಾಲಕನ ಪಾತ್ರ ವಹಿಸಲಲ್ಲ. 
ಬದಲಾಗಿ ಸಭೆಯ ವೇಳೆ ಚರ್ಚೆಗೆ ಮಾರ್ಗದರ್ಶನ ನೀಡಿದರು. 
ಸಮಿತಿಯ ಸದಸ್ಯರ ನಡುವೆ ಜವಾಬ್ದಾರಿಗಳನ್ನು ಹಂಚದರು ಮತ್ತು 
ಶಾಲಾ ಸಭೆಗಕಲ್ಲ ತೆಗೆದುಕೊಂಡ ನಿರ್ಧಾರಗಳು ಮತ್ತು 
ಬೆಳವಣಿಗೆಗಳನ್ನು ಸಂವಹಿಸುವ ಕೆಲಸವನ್ನು ಮಾಡಿದರು. 
ಆರಂಭದಲ್ಲಿ ಕಾರ್ಯರೂಪಕ್ಕೆ ತರಲು, ಈ ಕಲ್ಪನೆಯು ಕಷ್ಟದ 
ಕೆಲಸವಾಗಿ ಕಂಡುಬಂದಿತು. ಏಕೆಂದರೆ, ಈ ಸಮಿತಿಗಳನ್ನು 
ರೂಪಿಸಲು ಮತ್ತು ಇವುಗಳ ಕಾರ್ಯನಿರ್ವಹಣಿಗೆ ಮಕ್ಕಳು 
ಪ್ರಜಾತಾಂತ್ರಿಕ ಪಥದಲ್ಲ ಸಾಗುವಂತೆ ಅವರನ್ನು ಮನಪವೊಲ- 
ಸುವುದು ಅಥವಾ ಅದರ ಬಗ್ಗೆ ಅರಿವು ಮೂಡಿಸಲು ಸಾಕಷ್ಟು 
ಪ್ರಯತ್ನ ಬೇಕಿತ್ತು. ಈ ಪ್ರಕ್ರಿಯೆಯನ್ನು ಪಾರದರ್ಶಕ ರೀತಿಯಲ್ಲ 
ನಡೆಸಲು ಹಾಗು ಪ್ರತಿಯೊಬ್ಬನು ಪ್ರತಿ ಕ್ಷೇತ್ರದಲ್ಲ ದುಡಿದ 
ಅನುಭವವನ್ನು ಪಡೆಯಲು, ಲಾಟರಿ ವಿಧಾನವನ್ನು 
ಅಳವಡಿಸಲಾಲಯುತು. ಹತ್ತು ಕಾರ್ಯಗಳನ್ನು ಆಧರಿಸಿ ತಂಡಗಳನ್ನು 
ರೂಪಿಸಲಾಯುತು ಮತ್ತು ಈ ತಂಡಕ್ಷೆ ಸಮಿತಿಯನ್ನು ರೂಪಿಸಲು 
ಲಾಟರಿ ವಿಧಾನವನ್ನು ಬಳಸಿಕೊಳ್ಳಲಾಲುತು. ಮಾಸಿಕ ಶಾಲಾ 
ಸಭೆಯಲ್ಲ. ಕಾರ್ಯಗಳನ್ನು ತಂಡಗಳ ನಡುವೆ ಅದಲುಬದಲು 
ಮಾಡಲಾಯುತು. ಹೀಗೆ, ವರ್ಷದ ಕೊನೆಗೆ, ಪ್ರತಿಯೊಬ್ಬರಿಗೂ ಎಲ್ಲಾ 
ಹತ್ತು ಸಮಿತಿಗಳ ಕೆಲಸ ಮಾಡುವ ಅವಕಾಶ ದೊರೆಯುತು. 
ಸಮಿತಿಯ ಹೆಸರಿನಲ್ಲ ನಿರ್ದಿಷ್ಟ ಜವಾಬ್ದಾರಿಯನ್ನು ಹೊತ್ತುಕೊಂಡು 
ಸಣ್ಣ ಪಂಗಡಗಳಲ್ಲ ಕುಅತುಕೊಳ್ಳುವುದು ಮತ್ತು ಈ ನಿಟ್ಟನಲ್ಲ 
ಸುಗಮ ಕಾರ್ಯನಿರ್ವಹಣೆಗಾಗಿ ಕೆಲಸ ಮಾಡುವುದು 
ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಪಾಲಗೆ ತುಂಬಾ ರೋಮಾಂಚಕ 
ಅನುಭವವೆನಿಪಿತು.ಶಾಲೆಯ ವಿವಿಧ ವಿಭಾಗಗಳ ಮೇಲೆ ಬೆಳಕು 
ಹರಿಸುವುದಕ್ಲಾಗಿ ಈ ಸಮಿತಿಗಳನ್ನು ರೂಪಿಸಲಾಗಿತ್ತು. ಹೊಸ 
ವಿಚಾರಗಳೊಂದಿಗೆ ದಕ್ಷತೆಯನ್ನು ತರುವುದು, ಎಲ್ಲಾ ವಿದ್ಯಾರ್ಥಿಗಳ 
ಪಾಲ್ಗೊಳ್ಳುವಿಕೆ (ಎಲ್ಲಾ ವರ್ಗಗಳ೦ದ) ಮತ್ತು ಅವರು ವಿಷಯ 
ವಿನ್ಯಾಸಗೊಆಸಿದಂತೆಯೇ ಹೆಚ್ಚು ಜವಾಬ್ದಾರರಾಗುವುದು - ಇದು 
ವಿವಿಧ ವಲಯಗಳನ್ನು ಆರಿಸುವುದರ ಹಿಂದಿನ ಉದ್ದೇಶವಾಗಿತ್ತು. 
ಈ ಕೆಳಗೆ ಹತ್ತು ಸಮಿತಿಗಳು ಮತ್ತು ಅವುಗಳ ಕಾರ್ಯಗಳನ್ನು ಪಟ್ಟ 
ಮಾಡಲಾಗಿದೆ. 


1 ಅಸೆಂಜಟ್ಲ ಸಮಿತಿ: ಶಾಲೆಯ ಪ್ರತಿನಿತ್ಯದ ಸಭೆಗಳಗೆ 
ಹೊಣೆಗಾರಿಕೆ - ಬೆಳಗ್ಗಿನ ಸಭೆ. ತರಗತಿಯೊಳಗಿನ ಸಭೆ, ಶಿಕ್ಷಕರ 
ಸಭೆ. ಸಂಜೆಯ ಸಭೆ. 

2. ಆಹಾರ ಸಮಿತಿ: ಮಕ್ನಳ ಮಧ್ಯಾಹ್ನದ ಊಟ (ಎಂ೦.ಡಿ.ಎಂ) 
ಮತ್ತು ಹಾಲು/ಮೊಲ್ಲೆಯ ಜವಾಬ್ದಾರಿ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


3. ಗ್ರಂಥಾಲಯ ಸಮಿತಿ: ಶಾಲೆಯ ಮತ್ತು ತರಗತಿ ಕೊಠಡಿಯ 
ಗ್ರಂಥಾಲಯದ ನಿರ್ವಹಣೆ. 

4. ಶಾಲಾ ಉದ್ಯಾನವನ ಸಮಿತಿ: ಗಿಡಗಳನ್ನು ನೆಡುವುದು ಮತ್ತು 
ಕಿಚನ್‌ ಗಾರ್ಡನ್‌ನ ನಿರ್ವಹಣೆ. 

5. ಕ್ರೀಡಾ ಸಮಿತಿ: ಆಟಗಳು ಮತ್ತು ಕ್ರೀಡೆಗಳಗೆ ಜವಾಬ್ದಾರಿ. 

6. ಸ್ವಚ್ಛತೆ ಮತ್ತು ನೈರ್ಮಲ್ಯ ಸಮಿತಿ: ತರಗತಿ ಕೊಠಡಿಗಳು. 
ಶೌಚಾಲಯ ಮತ್ತು ವಠಾರದ ಇತರ ಪ್ರದೇಶಗಳ ಸ್ವಚ್ಛತೆ ಮತ್ತು 
ವೈಯಕ್ತಿಕ ನೈರ್ಮಲ್ಯದ ಹೊಣಿಗಾರಿಕೆ. 

7. ಕಾರ್ಯಕ್ರಮ ಮತ್ತು ಆಚರಣೆ ಸಮಿತಿ: ರಾಷ್ಟ್ರೀಯ ಹಬ್ಬಗಳು, 
ಬಾಲಶೋಧ ಮೇಳಗಳು, ಸಫ್ಚೆಕ್ಟ್‌ ವೀಕ್‌ ಮುಂತಾದ ಶಾಲಾ 
ಕಾರ್ಯಕ್ರಮಗಳ ನಿರ್ವಹಣೆ. 

8. ಸುರಕ್ಷಾ ಸಮಿತಿ: ಮಕ್ಕಳ ದೈಹಿಕ ಸುರಕ್ಷತೆಯ (ಉದಾಹರಣೆಗೆ, 
ಕಾರಿಡಾರ್‌ನ ಹೋಗುವಾಗ) ಜವಾಬ್ದಾರಿ. 

೨. ಶಾಲಾ ನಿಯಮಗಳ ಸಮಿತಿ: ಶಾಲೆ ಮತ್ತು ತರಗತಿ 
ಕೊಠಡಿಗಳಲ್ಲ ನಿಯಮಗಳನ್ನು ಜಾರಿಗೊಆಸುವ ಹಾಗು 
ಜಾರಿಯ ಕುರಿತು ನಿಗಾ ವಹಿಸುವ ಜವಾಬ್ದಾರಿ ಹೊಂದಿರುವ 
ಸಮಿತಿ. 

10. ಶಾಲಾ ಪರಿಸರ ಸಮಿತಿ: ತರಗತಿ ಕೊಠಡಿಗಳು ಮತ್ತು ಹೊರ 
ಆವರಣದಲ್ಲ ಸೌಂದರ್ಯ ಮತ್ತು ಅಚ್ಚುಕಟ್ಟನ್ನು ಪಾಅಸುವ 
ಜವಾಬ್ದಾರಿ ಹೊಂದಿರುವ ಸಮಿತಿ. 


ಕಳೆದ ವರ್ಷ, ಬಹುತೇಕ ಸಮಾನ ಕಾರ್ಯಗಳದ್ದ ೨ ಮತ್ತು 10ನೇ 
ಸಂಖ್ಯೆಯ ಸಮಿತಿಗಳನ್ನು ವಿಅೀನಗೊಳಸುವ ನಿರ್ಧಾರವನ್ನು 
ತೆಗೆದುಕೊಳ್ಳಲಾಯುತು. ಹೀಗಾಗಿ, ಪ್ರಸ್ತುತ ಒಂಬತ್ತು ಕಾರ್ಯಗಳು 
ಅಥವಾ ಸಮಿತಿಗಳು ಚಾಲ್ಲಯಲ್ಲವೆ. 


ನಮಗೆ ಹೇಗೆ ಪ್ರಯೋಜನಕಾರಿಯಾಲಯುತು? 


ಶಾಲೆಯ ಕೆಲಸವು ಸುಗಮವಾಗಿ ನಡೆಯಲು ಶುರುವಾಲುತು. 
ಉದಾಹರಣೆಗೆ, ಶಾಲೆಯ ವಾತಾವರಣವನ್ನು ಸ್ವಚ್ಛವಾಗಿಡಲು 
ಮತ್ತು ಉತ್ತಮವಾಗಿ ಕಾಪಾಡಲು, ಎಲ್ಲಾ ತರಗತಿಗಳಂದ 
ಪ್ರಾತಿನಿಧಿತ್ತ ಹೊಂದಿದ್ದ ಸಮಿತಿಯ ಸದಸ್ಯರು. "ಪೆನ್ಸಿಲ್‌ 
ಮೊನಚುಗೊಳಸುವಾಗ ಕಸದ ಡಬ್ಬ ಬಕನಿ' - ಹೀಗೆ ಇತರರಿಗೆ 
ಸ್ವಚ್ಛತೆಯನ್ನು ಕಾಪಾಡಲು ಹೇಳಆದರು. 


ಎಂ.ಡಿ.ಎಂ ಸಮಿತಿಯ ಸದಸ್ಯರು, ಅಚ್ಚುಕಟ್ಲಾಗಿ ಕುಆತುಕೊಳ್ಳುವ 
ವ್ಯವಸ್ಥೆಯನ್ನು ಮಾಡುವುದು. ಮೇಲ್ವಚಾರಣೆ, ಆಹಾರವನ್ನು 
ಹಾಳುಮಾಡುವ ಮಕಕ ಜೊತೆ ಚರ್ಚೆ ಮಾಡುವುದು. 
ತರಕಾರಿಗಳನ್ನು ತಿನ್ನಲು ಅವರನ್ನು ಪ್ರೇರೇಪಿಸುವುದು ಮುಂತಾದ 
ಕೆಲಸಗಳನ್ನು ಮಾಡಲು ಪ್ರಾರಂಭಿಸಿದರು. ಸಣ್ಣ ತರಗತಿಗಳ 
ಮಕ್ಕಳು ಹಿರಿಯ ಪ್ರಾಥಮಿಕ ಮಕ್ಕಳು ಹಾಗು ಶಿಕ್ಷಕರು ಸಹ 
ತರಕಾರಿಗಳನ್ನು ಹಾಳುಮಾಡದಂತೆ ನಿಗಾ ವಹಿಸುತ್ತಿದ್ದುದು 
ಆಸಕ್ಷಕರವಾಗಿತ್ತು. ಮೆನು ಮತ್ತು ಪ್ರಮಾಣದ ಆಧಾರದಲ್ಲ ಬಳಸಿದ 
ವಸ್ತುಗಳು, ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಗಳ ಹಾಜರಾತಿ ಹಾಗು 
ಆ ದಿನ ಹಾಳು ಮಾಡಿದ ಆಹಾರದ ಪ್ರಮಾಣವನ್ನು ಪ್ರದರ್ಶಿಸುವುದು 
ಜಾಗೃತಿಯನ್ನು ರೂಪಿಸಿತು. 


ಕಾರ್ಯಕ್ರಮಗಳು ಮತ್ತು ಸಂಭ್ರಮಾಚರಣೆಗಳನ್ನು ಎಷ್ಟು 
ಅರ್ಥಪೂರ್ಣವಾಗಿ ಆಚರಿಸಬಹುದು ಎಂಬುದಾಗಿ ಕಾರ್ಯಕ್ರಮದ 
ಮೊದಲೇ ಚರ್ಚೆ ನಡೆಸುವುದು. ದಿನನಿತ್ಯದ ಸಭೆಗಕಲ್ಲ ವಿವಿಧ 
ಚಟುವಟಕೆಗಳನ್ನು ಅಳವಡಿಸಿಕೊಳ್ಳುವುದು. ಸುರಕ್ಷತೆಯ ಕುರಿತು 
ಅನುಸರಿಸಬೇಕಾದ ವಿಧಾನಗಳನ್ನು ಚರ್ಚಿಸುವುದು ಮತ್ತು 


ನಿರ್ಧರಿಸುವುದು ಮುಂತಾದ ವಿಚಾರಗಳು ಅತ್ಯ೦ತ 
ಉಪಯುಕ್ತವೆನಿಸಿದವು. ಶಾಲೆಯು ಎದುರಿಸುತ್ತಿರುವ ಪ್ರಸ್ತುತ 
ಸವಾಲುಗಳನ್ನು ಚರ್ಚಿಸಲು ಮತ್ತು ಪರಿಹಾರ ಕಂಡು- 
ಹಿಡಿಯುವುದಕ್ಲಾಗಿ ಶಾಲಾ ನಿಯಮಗಳ ಸಮಿತಿಯು 
ಸಂಯೋಜಸುವ "ಮಹಾಸಭಾ' ಎನ್ನುವ ಮಾಸಿಕ ಸಭೆಗಳನ್ನು 
ನಡೆಸಲಾಯುತು. ಈ ಸಭೆಗಳಲ್ಲ. ಮಕ್ಕಳ ವರ್ತನೆಯ ದೂರುಗಳ 
ಜೊತೆಗೆ, ಕೆಲವು ಆಸಕ್ತಿಕರ ಚರ್ಚೆಗಳು ಮತ್ತು ಮಕ್ಕಳ ಕೆಲವು 
ಬೇಡಿಕೆಗಳು ಸಹ ಕೇಆಬಂದವು. ಉದಾಹರಣೆಗೆ, ಗುರುವಾರದಂದು 
ನೀಡುವ ಬಸಿ ಬೇಳೆ ಬಾತ್‌ ಅನ್ನು ಹೆಚ್ಚಿನ ಮಕ್ಷಳು ಇಷ್ಟಪಡದೆ 
ಇರುವುದರಿಂದ ಅದನ್ನು ಮೆನುವಿನಿಂದ ತೆಗೆದು ಹಾಕಲು, 
ಚಪ್ಪಅಗಳ ಬದಲಗೆ ಶೂಗಳನ್ನು ಏಕೆ ನೀಡಲಾಗಿಲ್ಲ. ಆರನೇ 
ತರಗತಿಯಿಂದ ಮಾತ್ರವೇ ಮಕ್ಕಳಗೆ ಹಿಂದಿಯನ್ನು 
ಕಅಸಲಾಗುತ್ತಿದ್ದು, ಇದಕ್ಕಿಂತ ಕೆಳಗಿನ ವರ್ಗದವರಿಗೆ ಯಾಕೆ ಈ 
ಭಾಷೆಯನ್ನು ಕಲಅಸಲಾಗುತ್ತಿಲ್ಲ. ವಾರದಲ್ಲ ಗ್ರಂಥಾಲಯ ಅಥವಾ 
ಕ್ರೀಡಾ ಅವಧಿಗಳನ್ನು ಹೆಚ್ಚಿಸಲು ಬೇಡಿಕೆ ಇತ್ಯಾದಿ. 


ಒಬ್ಬ ಜವಾಬ್ದಾರಿಯುತ ವಾಗರಿಕನಿಂದ ನಾವು ಬಯಸುವ 
ಸಭಾವಗಳಾದ ಸಹಕಾರ, ಸಂಯೋಜನೆ, ಮಾಲೀಕತ್ವ, ಜವಾಬ್ದಾರಿ. 
ಪಾಲ್ಗೊಳ್ಳುವಿಕೆ ಮತ್ತು ಬದ್ಧತೆಗೆ ಸಂಬಂಧಿಸಿದಂತೆ ಧನಾತ್ಮಕ 
ಬದಲಾವಣಿಗಳು ಉಂಬಾಗಿರುವುದನ್ನು ವಾವು ಗಮನಿಸಿದೆವು. 
ಇತ್ತೀಚೆಗೆ ನಮ್ಮ ಶಾಲೆಯಲ್ಲ ಗಣರಾಜ್ಯೋತ್ಸವ ದಿನಾಚರಣಿ- 
ಯಂದು ಒಬ್ಬ ವಿದ್ಯಾರ್ಥಿಯ ಭಾಷಣವನ್ನು ಕೇಆ ನನಗೆ ನಿಜಕ್ಸೂ 
ಸಂತೋಷವಾಲುತು. ಆತ ಭಾರತದ ಸಂವಿಧಾನವನ್ನು ನಮ್ಮ 
ಶಾಲೆಯ ನೀತಿ ಸಂಪ್ರದಾಯಗಳ ಜಾರಿ ಮತ್ತು ಸಮಿತಿಗಳ 
ಕಾರ್ಯನಿರ್ವಹಣಿಗೆ ಹೋಲಟಸಿದ್ದನು. ನಮ್ಮ ಪ್ರಯತ್ನಗಳು 
ಸರಿಂಖಾದ ದಿಸೆಯಲ್ಲಯೇ ಸಾಗಿದೆ ಎಂಬುದನ್ನು ಇದು 
ಸೂಚಿಸುತ್ತದೆ. 


ಅನಿಲ್‌ ಎಸ್‌. ಅಂಗಡಿಕಿ ಅವರು 2೦1೭ರಿಂದ ಅಜೀಂ ಪ್ರೇಮ್‌ಜ ಫೌಂಡೇಷನ್‌ ಸೇವೆ ಸಲ್ಪಸುತ್ತಿದ್ದಾರೆ. ಅವರು 
ಯಾದಗಿರಿಯ ಅಜೀಂ ಪ್ರೇಮ್‌ಜ ಶಾಲೆಯಲ್ಲ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರನ್ನು 


anil.angadiki@azimpremijifoundation.org ಮೂಲಕ ಸಂಪರ್ಕಿಸಬಹುದು. 


ಪು 105 


ಅನುವಾದ: ಮೆಲ್ತನ್‌ ಮೆಂಡೊನ್ಸಾ | ಪರಿಶೀಲನೆ: ಚಂದ್ರಶೇಖರ ಮಂಡೆಕೋಲು 


ಪೌರತ್ವ ಶಿಕ್ಷಣವನ್ನು ಅಲ್ಪಕಾಅೀನವಾಗಿ ನೀಡಲಾಗದು. ಇದನ್ನು ದೀರ್ಪ್ಷಕಾಲೀನವಾಗಿ, 
ಸ್ಥಿರವಾಗಿ ಮತ್ತು ಪುನರಾವರ್ತಿತವಾಗಿ ಮಾಡಬೇಕು. ಬೇರೆ ಬೇರೆ ಪಂಗಡಗಳಲ್ಲ ಬೇರೆ 
ಖೇರೆ ವಿಚಾರಗಳು/ಪರಿಕಲ್ಪನೆಗಳು ಯಶಸ್ಸು ಸಾಧಿಸುತ್ತವೆ. ಯಾವುದು 
ಯಶಸ್ಷಿಯಾಗುತ್ತದೆ ಅಥವಾ ಯಾವುದು ಯಶಸ್ಷಿಯಾಗುವುದಿಲ್ಲ ಎಂದು ಹೇಳಲು 
ನಿರ್ದಿಷ್ಟವಾದ ಮಾದರಿ ಎನ್ನುವುದು ಇಲ್ಲ. 


-— ಉಮಾಶಂಕರ್‌ ಪೆರಿಯೋಡಿ, ಸೃಜನಶೀಲ ಕಾರ್ಯಾಗಾರಗಳ ಮೂಲಕ ಪೌರತ್ವ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


49 


